ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ನಾಲ್ಕನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾ೦ಕ 11ನೇ ಜುಲೈ, 2೦14 
(ಸಮಯ: ಬೆಳಗ್ಗೆ 10.೦೦ ಗಂಟಿಗೆ) 


1 . ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ; ಹದಿನೈದನೇ ಪಟ್ಟ 
ಆ) (1 ದಿನಾಂಕ 1೦.೦7.2೦14ರ 
ಹದಿನಾಲ್ಕನೇ ಪಟ್ಟಯಿಂದ ತಡೆಹಿಡಿಯಲಾದ ; ಸಮಾಜ ಕಲ್ಯಾಣ ಹಾಗೂ 
ಶ್ರೀ ಎಸ್‌. ಚಿಕ್ಕಮಾದು ಅವರ ಚುಕ್ಕೆ ಹಿ೦ದುಳದ ವರ್ಗಗಳ ಕಲ್ಯಾಣ 
ಗುರುತಿನ ಪ್ರಶ್ನೆ ಸಂಖ್ಯೆ: 197(2640) ಸಚಿವರು 
(11) ದಿನಾಂಕ 1೦.೦7.2೦14ರ 
ಹದಿನಾಲ್ಕನೇ ಪಟ್ಟಿಯಿಂದ ತಡೆಹಿಡಿಯಲಾದ ; ಸಮಾಜ ಕಲ್ಯಾಣ ಹಾಗೂ 
ಶ್ರೀ ಪಿ.ಆರ್‌.ಸುಧಾಕರ ಲಾಲ್‌ ಅವರ ಹಿ೦ದುಳದ ವರ್ಗಗಳ ಕಲ್ಯಾಣ 
ಗುರುತಿನ ಪ್ರಶ್ನೆ ಸಂಖ್ಯೆ: 200(2836) ಸಚಿವರು 
(111) ದಿನಾ೦ಕ 1೦.೦7.2೦14ರ 
ಹದಿನಾಲ್ಕನೇ ಪಟ್ಟಿಯಿಂದ ತಡೆಹಿಡಿಯಲಾದ ; ಸಮಾಜ ಕಲ್ಯಾಣ ಹಾಗೂ 
ಶ್ರೀಮತಿ ಶಾರದಾ ಮೋಹನ ಶೆಟ್ಟ ಅವರ ಹಿ೦ದುಳದ ವರ್ಗಗಳ ಕಲ್ಯಾಣ 
ಗುರುತಿನ ಪ್ರಶ್ನೆ ಸಂಖ್ಯೆ: 210(2851) ಸಚಿವರು 
ಇ) ಅಹಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ; ಹದಿನೈದನೇ ಪಟ್ಟ 


2. ವರದಿಗಳನ್ನೊಪ್ಪಿಸುವುದು 


ಶ್ರೀಮತಿ ಶಕುಂತಲಾ ಟ. ಶೆಟ್ಟ (ಅಧ್ಯಕ್ಷರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಸಮಿತಿ) ಅವರು 2೦13-14ನೇ ಸಾಅನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ 
ಇಪ್ಪತ್ತೇಳು ಮತ್ತು ಇಪ್ಪತೆಂಟನೇ ವರದಿಗಳನೊ ಪ್ಲಿಸುವುದು. 


ಪು.ತಿ.ನೋ., 


3. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಆರ್‌. ಅಶೋಕ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, 
ಬಸವರಾಜ ಬೊಮ್ಮಾಯಿ ಮತ್ತು ಗೋವಿಂದ ಎಂ.ಕಾರಜೋಳ ಹಾಗೂ ಇತರರು 
ಸಕಾಲದಲ್ಲ ಮಳೆ ಖಾರದೇ ರಾಜ್ಯದ ಹಲವು ಅಲ್ಲೆಗಳಲ್ಲ ಬರಗಾಲ ಆವರಿಸುತ್ತಿರುವ 
ಹಿನ್ನಲೆಯಲ್ಲ ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾಗಿದ್ದ ಮುಂಖಾಗ್ರತೆ ಕ್ರಮಗಳನ್ನು 
ಈವರೆಗೆ ಕೈಗೊಳ್ಳದಿರುವ ಬಗ್ಗೆ ಚರ್ಚೆ. 

ಮತ್ತು 
ಶ್ರೀಯುತರುಗಳಾದ ಜ.ಆರ್‌.ಪಾಟೀಲ್‌, ಹೆಚ್‌.ಕೆ. ಕುಮಾರಸ್ವಾಮಿ, ಕೆ.ಎಸ್‌. 
ಮಟ್ಟಣ್ಣಯ್ಯ ಮತ್ತು ಎಸ್‌. ಚಿಕ್ಕಮಾದು ಅವರುಗಳು ರಾಜ್ಯದ 124 ತಾಲ್ಲೂಕುಗಳಲ್ಲ 
ಬರಗಾಲದಿಂದ ಕೃಷಿ ಕಾರ್ಮಿಕರು ಗುಳೆ ಹೋಗುತ್ತಿದ್ದು ಮತ್ತು ಜಾನುವಾರುಗಳಗೆ 
ಮೇವು ಇಲ್ಲದೆ ತೊ೦ದರೆಯಾಗುತ್ತಿರುವ ಬಗ್ಗೆ ಚರ್ಚೆ. 


4. ವಿತ್ತೀಯ ಕಾರ್ಯಕಲಾಪಗಳು 


2೦14-15ನೇ ಸಾಅನ ಈ ಕೆಳಕಂಡ ಅನುದಾನ ಬೇಡಿಕೆಯ ಮೇಲೆ ಮುಂದುವರೆದ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಯ ಹೆಸರು 
24 ಇಂಧನ 


5. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲ 
ಕಾರ್ಯನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳ ಕರ್ತವ್ಯ ಲೋಪದಿಂದ 
ಗರ್ಭಣಿಯೊಬ್ಬರು ಮೃತಪಟ್ಟದ್ದು ಸರ್ಕಾರದಿಂದ ಪರಿಹಾರ ನೀಡುವ ಹಾಗೂ 
ಸಂಬಂಧಪಟ್ಟ ವೈದ್ಯರ ಮೇಲೆ ಕ್ರಮಕೈಗೊಳ್ಳುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು ಶ್ರವಣಬೆಳಗೊಳ ಕ್ಷೇತ್ರ ವ್ಯಾಪ್ತಿಯ ನುಗ್ಗೇಹಳ್ಳಯಲ್ಲ 
ಮೊರಾರ್ಜದೇಸಾಲು ವಸತಿ ಶಾಲೆಯನ್ನು ಪ್ರಾರಂಭಸಲು ಮಂಜೂರಾತಿಯನ್ನು 
ನೀಡಿದ್ದರೂ ಸಹ ಕಟ್ಟಡ ನಿರ್ಮಾಣ ಮಾಡದಿರುವುದರಿಂದ ವಿದ್ಯಾರ್ಥಿಗಳಗೆ 
ತೊ೦ದರೆಯಾಗುತ್ತಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


-3- 

3. ಶ್ರೀ ಎಸ್‌. ಭೀಮಾ ನಾಯ್ದ ಅವರು ಹಗರಿಖೊಮ್ಮನಹಳ್ಳ ತಾಲ್ಲೂಕಿನ 
ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿಗಾಗಿ 3೬1 1 ಜಲಾಶಯದಿಂದ 
ಮಾಲವಿ ಜಲಾಶಯಕ್ಕೆ ನೀರನ್ನು ಹರಿಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಕೆಯುವುದು. 


4. ಶ್ರೀ ಸಾ.ರಾ. ಮಹೇಶ್‌ ಮತ್ತು ಶ್ರೀ ಎಸ್‌. ಚಿಕ್ಕಮಾದು ಅವರುಗಳು ಮೈಸೂರು 
ಜಲ್ಲೆಯ ಕೃಷ್ಣರಾಜನಗರದ ಮೂಲೆಪೆಟ್ಟಲು ಗ್ರಾಮದಿಂದ 
ಹೊಸಕೋಟೆ ಗುಂಗ್ರಾಲಛತ್ರ ಮುಖಾಂತರ ಮೈಸೂರು ತರು ರಸ್ತೆಗೆ ಕಾವೇರಿ 
ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾಮಗಾರಿಯು ಪೂರ್ಣಗೊಂಡಿರದ ಬಗ್ಗೆ 
ಮಾನ್ಯ ಲೋಕೋಪ ಯೋಗಿ ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಮುನಿರತ್ನ ಅವರು ಬೆಂಗಳೂರಿನ ಸದಾಶಿವನಗರದ 16ನೇ ಅಡ್ಡರಸ್ತೆಯಲ್ಲರುವ 
ಬೃಂದಾವನ 'ದೇವಸ್ಥಾನಕ್ಷೆ ಭಕ್ತಾದಿಗಳ ಪ್ರವೇಶವನ್ನು ನಿರ್ಬಂಧಿಸಿರುವ ಹಾಗೂ 
ಸದರಿ ದೇವಸ್ಥಾನವನ್ನು ಹರ ಇಲಾಖೆಗೆ ಸತುತ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


6. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಹೆದ್ದಾರಿ- 7s) ರಸ್ತೆಯನ್ನು ನಾಲ್ಕು 
ಪಥ ರಸ್ತೆ ಸೆಯನ್ನಾಗಿ ಫರಿವತಿೀಸಲು ಮತ್ತು ಸಕಲೇಶಪುರ ಪಟ್ಟಣ ವ್ಯಾಪ್ತಿಯಲ್ಲ 
ಬೈಪಾಸ್‌ ರಸ್ತೆ ಮಂಜೂರಾಗಿದ್ದರೂ ಕಾಮಗಾರಿ ವಿಳ೦ಬವಾಣುತ್ತಿರುವುದರಿಂದ 
ಸ೦ಚಾರಕ್ಕೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ ಸೆಳೆಯುವುದು. 


7. ಶ್ರೀಮತಿ ಶಶಿಕಲಾ ಅಣ್ಣಾಸಾಹೇಬ ಜೊಲ್ಲೆ ಅವರು ರಾಜ್ಯದಲ್ಲಿ ಕಲೆದ ನಾಲ್ಕು 
ತಿಂಗಳಲ್ಲ ಹದಿಹರೆಯದ “ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣಗಳು ಹೆಚ್ಚಾಗಿರುವ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ "ಸೆಳೆಯುವುದು. 


8. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಕೇಂದ್ರ ಸರ್ಕಾರ ನಿರ್ಮಲ ಭಾರತ 
ಅಭಿಯಾನ ಯೋಜನೆಯಡಿ ಗ್ರಾಮ ಪಂಚಾಯತಿಗಳಲ್ಲ ಶೌಚಾಲಯ ನಿರ್ಮಾಣಕ್ಕೆ 
ನೀಡಿರುವ ಧನ ಸಹಾಯದಲ್ಲ ಗ್ರಾಮೀಣ ಭಾಗದಲ್ಲ ಅವ್ಯವಹಾರ ನಡೆದಿರುವ 
ಮಾನ್ಯ ಗ್ರಾಮೀಣಾಭವೃದ್ಧಿ "ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


9. ಶ್ರೀ ಎಸ್‌.ಟ. 1] ಅವರು ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಅಕೆಯ ವ್ಯಾಪ್ತಿಗೆ ಹೊಸ ಸೇರ್ಪಡೆಯಾಗಿರುವ ವಾರ್ಡ್‌ ಸಂಖ್ಯೆ- 40 
ಹಾಗೂ 72ರ ಪ್ರದೇಶಗಳಗೆ 1. ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಯ ವತಿಯಂದ ಕುಡಿಯುವ ನೀರು ಸರಬರಾಜು ಮಾಡುವ. ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


10. ಶ್ರೀ ಪ್ರಮೋದ್‌ ಮಧ್ವರಾಜ್‌ ಅವರು ರಾಜ್ಯ ಕೈಗಾರಿಕೆ ತರಬೇತಿ ಸಂಸ್ಥೆಗಳ 
ಅಭವೃದ್ಧಿ ಸಮಿತಿಗಳ ರಚನೆ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ., 


ಬು 


11. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಬರಪರಿಹಾರ ಯೋಜನೆಯಡಿಯಲ್ಲ ಕುಡಿಯುವ 
ನೀರಿನ ಕಾಮಗಾರಿಗಳಗೆ ಪೂರ್ಣ ಹಣ ಅಡುಗಡೆಯಾಗದೆ ಕಾಮಗಾರಿ ನಿರ್ವಹಿಸಿದ 
ಗುತ್ತಿಗೆದಾರರಿಗೆ ತೊ೦ದರೆಯಾಗಿರುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಜ.ಹೆಚ್‌. ಶ್ರೀನಿವಾಸ ಅವರು ರಾಜ್ಯದಲ್ಲ ಆರ್‌.ಟ.ಓ, ಎ.ಆರ್‌.ಟ.ಓ ಮೋಟಾರು 
ವಾಹನ ತನಿಖಾಧಿಕಾರಿಗಳ ಹುದ್ದೆ ಭರ್ತಿ ಮಾಡುವ ಮತ್ತು ಎ.ಆರ್‌.ಟ.ಓ 
ಕಛೇರಿಗಳನ್ನು ತೆರೆಯುವ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


13. ಕ್ರೀ ಮಾನಪ್ಪ ಡಿ. ವಜ್ಜಲ್‌ ಅವರು ರಾಯಚೂರು ಜಲ್ಲೆ ಅಂಗಸಗೂರು ತಾಲ್ಲೂಕಿನ 
ಗೋನವಾಟ್ಲ ತಾಂಡಾದಲ್ಲ ದಿನಾಂಕ: 15.೦6.2೦14ರಂದು ಒಂದು ಹೆಣ್ಣು 
ಮಗುವಿನ ಮೇಲೆ ಅತ್ಯಾಚಾರ ನಡೆದಿರುವ ಬಗ್ಗೆ ಮಾನ್ಯ ಗೃಹ ಸಚಿವರ ಗಮನ 
ಸೆಳೆಯುವುದು. 


14. ಶ್ರೀ ಎಲ್‌.ಎ. ರವಿ ಸುಬ್ರಮಣ್ಯ ಅವರು ಬೆಂಗಳೂರು ಮತ್ತು ಸುತ್ತಮುತ್ತಅನ 
ಪ್ರದೇಶದಲ್ಲ ಸಂಜೆ ಇಂಜನಿಯರಿಂಗ್‌ ಕಾಲೇಜುಗಳನ್ನು ಸ್ಥಾಪಿಸುವ ಖಗ್ಗೆ ಮಾನ್ಯ 
ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


15 ಶ್ರೀ ಎಸ್‌. ಚಿಕ್ಕಮಾದು ಅವರು ಅನ್ನಭಾಗ್ಯ ಯೋಜನೆಗೆ ಆಹಾರ ಪಡಿತರಗಳನ್ನು 
ಭಾರತ ಆಹಾರ ನಿಗಮದ ಗೋದಾಮುಗಳಂದ ನೇರವಾಗಿ ಪಡಿತರ ವಿತರಕರ 
ಅ೦ಗಡಿಗಳಗೆ ಸರಬರಾಜು ಮಾಡುತ್ತಿರುವುದರಿಂದ ಹಮಾಲಗಳಗೆ ಕೆಲಸವಿಲ್ಲದೆ 


ತೊಂದರೆಯಾಗುತ್ತಿರುವ ಬಗ್ಗೆ ಆಹಾರ ಮತ್ತು ನಾಗರೀಕರ ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳ ಸಚಿವರ ಗಮನ ಸೆಳೆಯುವುದು. 


16.ಶ್ರೀ ಎ.ಬ.ರಮೇಶ್‌ ಬ೦ಡಿಸಿದ್ದೇಗೌಡ ಅವರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ 
ವ್ಯಾಪಿಯಲ್ಲ ಪ್ರತ್ಯೇಕವಾಗಿ ವಿದ್ಯುತ್‌ ಪರಿವರ್ತಕಗಳ ರಿಪೇರಿ ಕೇಂದ್ರ ತೆರೆಯುವ 
ಬಗ್ಗೆ ಮಾನ್ಯ ಇ೦ಧನ ಸಚಿವರ ಗಮನ ಸೆಳೆಯುವುದು. 


17.ಕ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಕಾವೇರಿ ನ್ಯಾಯಮಂಡಳ ಐತೀರ್ಪಿನ 
ವಿರುದ್ಧ ಕಾವೇರಿ ನದಿ ನೀರಿನ ರಕ್ಷಣೆಯ ಬಗ್ಗೆ ಪ್ರತಿಭಟನೆ ಮಾಡಿದವರ ಮೇಲೆ 
ದಾಖಅಸಿರುವ ಮೊಕದ್ದಮೆಗಳನ್ನು ಹಿ೦ಪಡೆಯುವ ಬಗ್ಗೆ ಮಾನ್ಯ ಗೃಹ ಸಚಿವರ 


ಲ 


ಗಮನ ಸೆಳೆಯುವುದು. 


18. ಶ್ರೀ ಆರ್‌. ನರೇಂದ್ರ ಅವರು ಕರ್ನಾಟಕದಲ್ಲ ವಾಸ ಮಾಡುತ್ತಿರುವ ಸೋಅಗ 
ಜನಾ೦ಗ(ಗಿರಿಜನರು) ಇವರನ್ನು ಮೂಲ ನಿವಾಸಿಗಳ ಗುಂಪಿಗೆ ಸೇರಿಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


19. ಶ್ರೀ ಕೆ.ಬ. ಕೋಳವಾಡ್‌ ಅವರು ಹಾವೇರಿ ಜಲ್ಲೆಯ ರಾಣೆಬೆನ್ನೂರು ತಾಲ್ಲೂಕಿನ 


ನಲವಾಗಿಲು ಗ್ರಾಮವನ್ನು ಸ್ಥಳಾಂತರಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಳೆಯುವುದು. 


ಪು.ತಿ.ನೋ., 


ಜಾ 


20. ಪ್ರೀ ತನ್ವೀರ್‌ ಸೇಠ್‌ ಅವರು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ವಿಜ್ಞಾನ ಕೇಂದ್ರವನ್ನು 
ಸ್ಥಾಪನೆ RE ಬಗ್ಗೆ ಮಾನ್ಯ ಯೋಜನೆ ಮತ್ತು ಸಾಂಖ್ಯಕ. 3 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತ೦ತ್ರಜ್ಞಾನ ಸಚಿವರ 
ಗಮನ "ಸೆಳೆಯುವುದು. 


21. ಶ್ರೀ ಎಂ.ಟ. ಕುಷ್ಠ ೃಷ್ಟಪ್ರ ಅವರು ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 
ಆನೆಕೆರೆ ಗ್ರಾಮ, ಮಲ್ಲಘಟ್ಟ ಕೆರೆ ಮೀನುಗಾರರ ಹೈನುಗಾರಿಕೆಗೆ ಸಹಕಾರಿ ನಿಯಮ 
ಎರ ಅಡಿ ಸೂಪ ಪರ್‌ಸೀಡ್‌ ಮಾಡಲು ಹಾಗೂ ಅತ್ಯ೦ತ ಭ್ರಷ್ಟ ಕಾರ್ಯದರ್ಶಿಯನ್ನು 

ಸ್ಪೆಂಡ್‌ ಮಾಡುವ ಬಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ಷರೆ ಸಚಿವರ BE 
1.೬. 


22. ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು ಪ್ರಾಥಮಿಕ ಶಾಲೆಯಿಂದ ಪೌಢಶಾಲೆಗೆ ಬಡ್ತಿ 
ಹೊಂದಿದ ಸಹ ಶಿಕ್ಷಕರುಗಳ ವೇತನದಲ್ಲ ಆಗುತ್ತಿರುವ ತಾರತಮ್ಯದ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ! ಗಮನ ಸೆಳೆಯುವುದು. 


23.ಶ್ರೀ ಕೆ. ಶಿವಮೂರ್ತಿ ಅವರು ಮಾಯಕೊಂಡ ಕ್ಷೇತ್ರಕ್ಕೆ ಒಳಪಡುವ ಗ್ರಾಮ ಮತ್ತು 
ಉಪ ಗ್ರಾಮಗಳಗೆ ಮಂಜೂರಾತಿಯಾಗಿರುವ. ಸ್‌ಗಳ ರೂಟ್‌ಗಳು 
ಉದ್ದಾಟನೆಯಾಗಿದ್ದರೂ ಬಸ್‌ಗಳನ್ನು ರು ೫ನ ಆಗಿರುವ 
ಅನಾನೂಕೂಲಗಳ ಬಗ್ಗೆ ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಯಶವಂತರಾಯಗೌಡ ವಿಠ್ಲಲಗೌಡ ಪಾಟೀಲ್‌ ಅವರು ಬಜಾಪುರ ಜಲ್ಲೆಯ 
ಇಂಡಿ ಪಟ್ಟಣದ ಜನತೆಗೆ ಕುಡಿಯುವ ನೀರು ಪೂರೈಸುತ್ತಿದ್ದ ಬರಗುಡಿ ಗ್ರಾಮದ. ಬಳ 
ಇರುವ "`ಜಾಕ್ಟೆಲ್‌ನಲ್ಲ ನೀರು ಸಂಪೂರ್ಣವಾಗಿ ಖಾಅಆಯಾಗಿರುವುದರಿಂದ 
ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಬರಗುಡಿ ಜಾಕ್ಟೆಲ್‌ನಲ್ಲ ನೀರು ಸಂಗ್ರಹಣೆ 
ಮಾಡುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 


25. ಕ್ರೀ ಸಿ.ಎ. ರವಿ ಅವರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಆಲ್ದೂರಿನಲ್ಲ 
ಸರ್ಕಾರಿ ಪಾಲಟೆಕ್ನಿಕ್‌ ಕಾಲೇಜು ಮಂಜೂರಾಗಿದ್ದು ಅಗತ್ಯ ಭೂಮಿಯನ್ನು 
ನೀಡಿದ್ದರೂ ಕ ಕ್‌ ಕಾಲೇಜು ಪ್ರಾರಂಭಸದೇ ವಿದ್ಯಾರ್ಥಿಗಳಗೆ 
ಜನಾ ಬಾಕ” ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ 
ಸಚಿವರ ಗಮನ ಸೆಳೆಯುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ದೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಡಾ| ಕೆ.ಸುಧಾಕರ, ಎಸ್‌.ಎನ್‌. ನಾರಾಯಣಸ್ವಾಮಿ, ಎಸ್‌.ಎನ್‌. 
ಸುಬ್ಬಾರೆಡ್ಡಿ ಅವರುಗಳು ಚಿಕ್ಕಬಳ್ಳಾಪುರ ಜಲ್ಲೆ ನಂದಿ ಹೋಬಳಯ ನೆಲಮಾಕಲಹಳ್ಳೆ 
ಗ್ರಾಮದ ಸರ್ವೆ ನಂ. 24ರಲ್ಲನ. 84 ಎಕರೆ 1 ಗುಂಟೆ ಜಮೀನಿನಲ್ಲ ನಿರ್ಮಿಸಲು 
ಉದ್ದೇಶಿಸಿದ್ದ ಟೆಕ್ಸ್‌ಟೈಲ್‌ ಪ ಪಾರ್ಕ್‌ಗೆ ನೀಡಿದ್ದ ಜಮೀನನ್ನು ಕೃಷಿ ಇಲಾಖೆ ಹಿಂಪಡೆದಿರುವ 
ಬಗ್ಗೆ: ಚರ್ಚೆ. 


ಪು.ತಿ.ನೋ., 


2. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ, ವೈ.ಎಸ್‌.ವಿ. ದತ್ತ, ಕೆ.ಎಂ.ಶಿವಅಂಗೇಗೌಡ, 
ಸಿ.ಎನ್‌. ಬಾಲಕೃಷ್ಣ ಮತ್ತು ಕೆ. ಷಡಾಕ್ಷರಿ ಅವರುಗಳು ಹಾಸನ-ದುದ್ದ-ತಿಪಟೂರು- 
ಚಿಕ್ಕನಾಯಕನ ಹಳ್ಳ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿ೦ದ 
ಉ೦ಟಾಗಿರುವ ತೊಂದರೆಗಳ ಬಗ್ಗೆ ಚರ್ಚೆ. 


ಹಿ.ಓ೦ಪ್ರಕಾಶ 
ಕಾರ್ಯದರ್ಶಿ 


Raj M 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


